ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ 
ಸದಸ್ಯರ ಹೆಸರು 


546(562) 
ಶ್ರೀ ನಿರಾಣಿ ಹಣಮಂತ ರುದ್ರಪ್ಪ 


(ಪದವೀಧರರ ಕ್ಲೇತು 


ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


21/02/2022. 
ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ 


ಸಕಾಲ ಸಚಿವರು 


ಪ್ರ. ಸಂ 


ಪ್ರಶ್ನೆ 


ಉತ್ತರ 


ಅ) 


ರಾಜ್ಯದ ಖಾಸಗಿ ಅನುಬಾನಿತ ಪ್ರೌಢ 
ಹಾಗೂ ಪದವಿ ಪೂರ್ವ ಕಾಲೇಜುಗಳಲ್ಲಿ 
ನಿವೃತ್ತಿ ಹಾಗೂ ನಿಧನದಿಂದ 
ತೆರವಾಗಿರುವ ಶಿಕ್ರಕರ ಹಾಗೂ 
ಉಪನ್ಯಾಸಕರ ಹುದ್ದೆಗಳನ್ನು 
ತುಂಬಿಕೊಳ್ಳಲು ಯಾವ 
ದಿನಾಂಕದವರೆಗೆ ಅನುಮತಿ ನೀಡಿದೆ: 


ಸರ್ಕಾರದ ಆದೇಶ ಸಂಖ್ಯೆ: ಇಡಿ 14 
ಎಸ್‌ಇಪಿ 2017, ದಿನಾ೦ಕ25/09/2018ರಲ್ಲಿ 


ರಾಜ್ಯದ ಖಾಸಗಿ ಅನುದಾನಿತ ಪ್ರೌಢ 


ಶಾಲೆಗಳಲ್ಲಿ ದಿನಾಂಕ31/12/2015ರವರೆಗೆ 


ಮರಣ, ನಿವೃತ್ತಿ, ರಾಜಿನಾಮೆ ಹಾಗೂ ' 


ಇತರೆ ಕಾರಣಗಳಿಂದ ತೆರವಾಗಿರುವ 


ಅನುಮತಿ ನೀಡಲಾಗಿದೆ. 


| 


ಶಿಕ್ಷಕರ ಹುದ್ಮೆಗಳನ್ನು ತುಂಬಿಕೊಳ್ಳಲು ' 


ಆ) 


ಕೋವಿಡ್‌-19 ಹಿನ್ನೆಲೆಯಲ್ಲಿ ನೇಮಕಾತಿ 
ಪ್ರಕ್ರಿಯೆಗೆ ತಡೆಯಾಜ್ಞೆ ಮಾಡಿದ್ದನ್ನು 
ಹಿಂಪಡೆಯಲಾಗಿದೆಯೇ?(ಮಾಹಿತಿ 
ನೀಡುವುದು) 


ಇಲ್ಲ 


ಸಂಖ್ಯೆ: ಇಪಿ 50 ಎಸ್‌ಇಎಸ್‌ 2022 


ಲ್‌ 


ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ 
ಹಾಗೂ ಸಕಾಲ ಸಜಿವರು 


